#~ 


ಶ್ರೀನಿನಾಸ ನೆಂ. ಪಾಡಿಗಾರ" 


ದೇವರ ಶೀಗಿಹಳ್ಳಿಯ ವಿಶಿಷ್ಟ ಸೂರ್ಯನಿಗ್ರಹ 


ಭಿ 


ಬೆಳಗಾಂವ ಜಿಲ್ಲೆ ಯ ಬೈಲಹೊಂಗಲ ತಾಲೂಕಿನ 
ದೇವರಶೀಗಿಹಳ್ಳಿ ಯಲ್ಲಿ ಕಲ್ಯಾಣದ ಚಾಲುಕ್ಯರ ಕಾಲಸ್ಟೃ 
ನ್ವಯಿಸುವ ಜೀರ್ಣಾವಸ್ಥೆ ಯಲ್ಲಿರುವ ತ್ರಿಕೂಟ (ತ್ರೈಪ 
ರುಷ-ಶಿವ, ವಿಷ್ಣು, ಸೂರ್ಯ) ದೇವಾಲಯವಿದೆ.! 
ಇದರ ಒಂದು ಗರ್ಭಗುಡಿಯಲ್ಲಿ ಸೂರ್ಯನ ವಿಗ್ರಹ 
ವಿದ್ದು, ೧೩೫ ಸೆಂ. ಮಿ. ಎತ್ತರದಾಗಿದ್ದು ಸುಮಾರು 
೧೧ನೇ ಶತಮಾನದ ಶಿಲ್ಪಶೈಲಿಗೆ ಸೇರುತ್ತದೆ. 


ಈ ಶಿಲ್ಪದಲ್ಲಿ ಕಿರೀಟಿ ಹಾರ್ಕ ಕೇಯೂರ, 
ಕಟಿಕಾದಿ ಹಲವು ಆಭರಣಗಳಿಂದ ಅಲಂಕೃತವಾಗಿರುವ 
ಸೂರ್ಯವಿಗ್ರಹವು ಸಮಸ್ಥಾನಕ ಭಂಗಿಯಲ್ಲಿ 
ನಿಂತಿದ್ದು, ಕೈಕಾಲುಗಳ ಪ್ರತಿಯೊಂದು ಬೆರಳಿಗೂ 
ಉಂಗುರಗಳಿವೆ. ಎರಡೂ ಕೈಗಳಲ್ಲಿ ಭುಜದೆತ್ತರಕ್ಕೆ 
ನಿಂತಿರುವ ಪದ್ಮಗಳಿನೆ. ಶಿರಸ್ಸಿನ ಹಿಂದೆ ಪ್ರಭಾಮಂಡಲ, 
ಪಾದಹೀಠದ ಮುನಮ್ಮುಖದಲ್ಲಿ ಏಳು ಕುದುರೆಗಳಿವೆ. 
ಪ್ರಭಾವಳಿಯ ಸ್ತಂಭಿಕೆಗಳ ಮೇಲೆ ಒಂದೇ ಕಮಾನಿನ 
ಮಕರ ತೋರಣ ಕೀರ್ತಿಮುಖದಲ್ಲಿ ಪರ್ಯವಸಾನ 
ಹೊಂದಿದೆ. ಮರಗಳಿಗೆ ಅಡ್ಡ ವಾಗಿ ಸೂರ್ಯನ 
ಇಕ್ಕೆಲಗಳಲ್ಲಿ ಒಂದೂಂದು ಚಿಕಣಿ ಗುಡಿಯ ಮಾದರಿ 
ಇದೆ. ಈ ಚಿಕಣಿಗುಡಿಗಳಲ್ಲಿ ಸೂರ್ಯ ಬಿಂಬದ ಬಲಕ್ಕೆ 
ಅಕ್ಷಮಾಲ್ಕೆ ಅಂಕುಶ, ಸ್ರುಕ್‌್‌ ಕಮಂಡಲು ಹಿಡಿದು 


ಕುಳಿತಿರುವ ಚತುರ್ಮುಖ ಬ್ರಹ್ಮೆ ಮತ್ತು ಎಡಕ್ಕೆ 
ಅಕ್ಷಮಾಲೆ ಪದ್ಮ, ಶಂಖ ಹಾಗೂ ಫೆಲ ಹಿಡಿದು ಕುಳಿ 
ತಿರುವ ನಿಷ್ಣು ಚಿತ್ರಿಸ್ಸಟ್ಟಿದ್ದಾರೆ. (ಇವರಿಬ್ಬರೂ 
ಕ್ರಮವಾಗಿ ಮೊದಲ ಮತ್ತು ಕೊನೆಯ ಆದಿತ್ಯರೆನಿಸಿದ 
ಧಾತೃ ಮತ್ತು ವಿಷ್ಣು ವನ್ನು ಪ್ರತಿನಿಧಿಸುತ್ತಿ ದ್ದರೂ ಇರ 
ಬಹುದು). ಪ್ರಭಾವಳಿಯ ಸ್ತ ಂಭಿಕೆಗಳಲ್ಲಿ ಆಲೀಢ 
ಭಂಗಿಯಲ್ಲಿ ಉಷಾ, ಪ್ರತ್ಯುಸಾಇದ್ದಾರೆ. ಇನ್ನೂ 
ಕೆಳಕ್ಕೆ, ಪಾಡಪೀಠದ ಮೇಲೆ, ಸೂರ್ಯನ ಬಲಕ್ಕೆ 
ಕ್ರಮವಾಗಿ ಲೇಖನಿ ಮತ್ತು ಸಾಯಿಯ ಪಾತ್ರೆ ಹಿಡಿ 
ದಿರುವ ಪಿಂಗಳ, ಅಶ್ರಮುಖವಾದ ಅಶ್ವಿ ನೀದೇವತೆ, 
ಚಾನುರಧಾರಿಣಿಯಾದ ರಾಜ್ಞೀ ಹಾಗೂ ಎಡಕ್ಕೆ 
ದಂಡ ಹಿಡಿದಿರುವ ದಂಡ್ಕ ಅಶ್ವಮುಖದ ಅಶ್ವಿನೀದೇವತೆ, 
ಚಾಮರಧಾರಿಣಿಯಾದ ನಿಕ್ಷುಭಾ ಫಿಂತಿದ್ದಾರೆ. ಈ 
ವಿವರಗಳು ಭವಿಷ್ಯತ್‌ ಪುರಾಣದಲ್ಲಿ ಹೇಳಿರುವ ಸೂರ್ಯ 


ಪ್ರತಿಮಾಲಕ್ಷಣಕ್ಕೆ ಸರಿಹೊಂದುತ್ತ ವೆ.2 


ಕರ್ನಾಟಿಕದಲ್ಲಿ ಈವರೆಗೆ ಗಮನಿಸಲ್ಪಟ್ಟಿರುವ 
ಸಮಕಾಲಿನ ಶಿಲ್ಪಗಳಲ್ಲಿ ಸೂರ್ಯನ ಇಕೈೆಲಗಳಲ್ಲಿ 
ಉಷಾ, ಪ್ರತ್ಯುಷಾ, ಇಲ್ಲವೆ ಚಾಮರಧಾರಣಿ ಸ್ತ್ರೀಯ 
ರನ್ನು ಸಾಮಾನ್ಯವಾಗಿ ಬಿಡಿಸಿರುತ್ತಾರೆ.3 ಪ್ರಭಾವಳಿಯ 
ಮಕರ ತೋರಣದಲ್ಲಿ ಎಂಟು ಗ್ರಹೆಗಳ ಅಥವಾ 


ಪ್ರಾಚೀನ ಇತಿಹಾಸ ಹಾಗೊ ಶಾಸನದ ಶಾಸ್ತ್ರ ವಿಭಾಗ, ಕರ್ನಾಟಕೃವಿಶ್ಚನಿದ್ಯಾಲಯ, ಧಾರವಾಡ ೫೮೦೦೦೩, 
ಶಾಸನದ ಪ್ರಕಾರ ಈ ಹಳ್ಳಿಯ ಮೂಲ ಹೆಸರು ಮಾಗೋಡು. ೫೦ ವಿಪ್ರರಿದ್ದೆ ಅಗ್ರ ಹಾರೆ ಇದಾಗಿತ್ತು ಈ 


ಶಾಸನದ ಆಧ್ಯಯೆನವನ್ನೊ ಳೆಗೊಂಡ ಬೀರೆ ಲೇಖನ ಅಚ್ಛೈನಲ್ಲಿದೆ. 
2 GopinathaRao T.A. Elements of Hindu Iconography Vol-Ipt. 11 (116010810೩1 Book 


House, Varanasi, 1971), ಪುಟಿಗಳು 304-305 


3 ನೋಡಿ, ಆದೇ, ಚಿತ್ರ ೦, ಹಾನೇರಿಯೆ ಸೂರ್ಯೆಪ್ರತಿಮೆ 


ಇತಿಹಾಸ ದರ್ಶೆನೆ 


೬೧ 


ಹನ್ನೊಂದು ಆದಿತ್ಯರ ಚಿಕಣಿ ಚಿತ್ರಗಳ್ಲು ತೋರಿಸಿರು 
ವುದುಃಉಂಟು, ಆದಕಿ ಯನಕ್ಕೊಳಗಾಗಿರುವ ದೇವರ 
ಶೇಗಿಹಳ್ಳಿಯ ಸೂರ್ಯಪ್ರತಿಯಂತೆ ಅವು ಇಲ್ಲ.* 


ಶಿಲ್ಪಶೈಲಿಯ ದೃಷ್ಟಿಕೋನದಿಂದ ನೋಡಿದರೆ 
ಕಲ್ಯಾಣ ಚಾಲುಕ್ಯ ಶಿಲ್ಪಗಳಿಗಿಂತ ಪೂರ್ತಿ ಭಿನ್ನವಾಗಿದೆ 
ಯೆಂದು ಹೇಳಲಾಗದಿದ್ದರೂ ಮಕರತೋರಣ, ಪ್ರಭಾ. 
ವಳಿ ಇತ್ಯಾದಿ ವಿವರಗಳಲ್ಲಿ ಈ ಶಿಲ್ಪ ವಿಶಿಷ್ಟವಾಗಿದೆ. 
ಸುಮಾರು ಇದೇ ಕಾಲಜ್ಜೆನ್ಸಬಹುದಾದ ಗೋಕರ್ಣದ 
ಬ್ರಹ್ಮದೇನನ ಶಿಲ್ಪ ಹಾಗೂ ಗೋವಾ ಪ್ರದೇಶದ ಕೆಲ 
ಶಿಲ್ಪಗಳನ್ನು ಪ್ರಸ್ತುತ ಸೂರ್ಯಪ್ರತಿಮೆ ನೆನಪಿಸುತ್ತದೆ. 
ಶೈಲಿಯಲ್ಲಿ ಇನೆಲ್ಲ ಮಾಳನ-ಗುಜರಾರ್ತ- ಪಶ್ಚಿಮ 
ಮಹಾರಾಷ್ಟ್ರ ಪ್ರದೇಶದ ಶಿಲ್ಪಗಳಿಗೆ ತೀರ ಹತ್ತಿರ 
ವಾಗಿವೆ. 


ವೆ 
ಇತ 
ಊ 


ವಿಗ್ರಹವಿರುವ ಗರ್ಭಗುಡಿಯ ಅರ್ಥಗಂಬದಲ್ಲಿ 


ರುವ ಕ್ರಿ. ಶ. ೧೦೯೩ರ ಶಾಸನ ಜೋಯಿಮದೇವನೆಂಬ? 
ಮಂಡಳೇಶ ರನನ್ನು ಹೆಸೆರಿಸುತ್ತದಲ್ಲದೆ ಶಿವ ಮತ್ತು 
ಕಮಲನಾಭ (ನಿಷ್ಣು) ದೇವರುಗಳಿಗೆ ನೀಡಲ್ಪಟ್ಟ ದಾನ 
ವನ್ನು ತಿಳಿಸುತ್ತದೆ. ಶಿಲ್ಪಶೈಲಿಯಾದರೂ ಕ್ರಿ.ಶ. ೧೧ನೇ 
ಶತಮಾನದ ಉತ್ತ ರಾರ್ಥಕ್ಕೆ ಸರಿಹೊಂದುತ್ತದೆ. 


ಹೀಗೆ ಕ್ರಿ. ಶ. ೧೧ನೇ ಶತಮಾನದ ಉತ್ತರಾರ್ಥದ 
ಈ ಶಿಲ್ಪ ಕರ್ನಾಟಕದ ಇತರ ಸೂರ್ಯಶಿಲ್ಪಗಳಿಗಿಂತ 


ವೈಶಿಷ್ಟ ತಿ ಪೂರ್ಣವಾಗಿದೆ, ಭವಿಷ್ಯತ್‌ ಪುರಾಣ 
ಹೇಳಿರುವ ಪ್ರತಿಲಕ್ಷಣಕ್ಕೆ ಹೋಲುತ್ತದೆ, ಶೈಲಿಯ 


ದೃಷ್ಟಿಯಿಂದಾದರೂ ಗಮುನಾರ್ಹವಾಗಿದ್ದು, ಹೊರನಾಡ 
ಕೈಲೆಯ ಪ್ರಭಾವ ಪ್ರಮಾಣಗಳನ್ನು ನಿರ್ಧರಿಸಲು 
ಗೋವೆಯ ಕದಂಬರ ಆಡಳಿತಕ್ಕೊಳಸಟ್ಟಿದ್ದ ಪ್ರದೇಶದ 
ಶಿಲ್ಪಗಳ ಪ್ರತ್ಯೇಕ ವಿಶ್ಲೇಷಣಾತ್ಮಕ ಅಧ್ಯಯದ ಅವಶ್ಯ 


ಕತೆಯನ್ನು ಎತ್ತಿ ತೋರಿಸುತ್ತದೆ. 


4 ಡಾ.ರು, ನು. ಷಡಕ್ಷರಯ್ಯ ಅವರು ಬೀದರ : ಪ್ರದೇಶದ ಅನ್ವೇಷಣೆಯಲ್ಲಿ ಅನೇಕೆ ಹೊಸ ಮಾದರಿಯ ಪ್ರತಿಮೆಗಳನ್ನು 
ಬೆಳಕಿಗೆ ತಂದಿದ್ದಾರೆ, ಅವುಗಳಲ್ಲಿ ಒಂದೆರೆ ಪ್ರಭಾನಳಿ ಆದಿತ್ಯ, ಗ್ರಹಗಳ ಬದಲಾಗಿ ರಾಶಿ ಚಕ್ರದ ಚಿಕಣಿ ಶಿಲ್ಪ 
ಹೊಂದಿದೆ. ಕೆಲವು ನುನುಗಳ ಚಿಕಣಿ ಶಿಲ್ಪನನ್ನು ಸೂರ್ಯನ ಪಾದದ ಹತ್ತಿರ ತೋರಿಸಿನೆ. ಶೈಲಿಯ ದೃಷ್ಟಿಯಿಂದ ಇವೆಲ್ಲ 


ಮಾಳನ ಶಿಲ್ಪಗಳನ್ನು ನೆನಪಿಸುತ್ತವೆ. 


5 Naik D. B., “Vishnu Sculpture int Goa Museum” jin A. V. Narasimha Murthi 
B. K. Gururja Rao (ed), Rangavalli : Recent Researches in Indology (Sundeep 
Delhi, 1983), ಪುಟಗಳು 271-73, ಮತ್ತು ಚಿತ್ರ 81 

6 ಅಜಮಿರದ ಸೂರ್ಯ ಶಿಲ್ಪಗಳಿಗೆ ಹೋಲಿಸಿ ನೋಡಿ. Gopinatha Rao T. A. ಅದೇ ಚಿತ್ರ ೫೮ 


ಇನನು ಕಲಚುರಿ ಜೋಗನಂನಿರಬೇಕಂ. 


ಇತಿಯಾಸದರ್ಶನ 


